ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ರಾಜ್ಯದಲ್ಲಿ ಹಿಂಗಾರು ಬೆಳೆಯ ಸಮೀಣ್ಲೆ ಬಗ್ಗೆ 


ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ ಚುನಾಯಿತರಾದವರು):- 


316 (358) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಹಿಂಗಾರು ಬೆಳೆ ಸಮೀಕ್ಲೆ ನಡೆಯುತ್ತಿದೆಯೇ; 


(ಆ) ಈವರೆವಿಗೆ ಎಷ್ಟು ರೈತರು ಹಿಂಗಾರು ಬೆಳೆ ಸಮೀಕ್ಷೆಯಲ್ಲಿ ಪಾಲೊಂಡಿದ್ದಾದೆ; 


(ಇ) ಬೆಳೆ ಸಮೀಕ್ಞಿಗೆ ನಿಗಧಿಪಡಿಸಿದ ಗುರಿ, ಗಳಿಸಿದ ಸಾಧನೆಯ ಪೂರ್ಣ ವಿವರಗಳನ್ನು ಒದಗಿಸುವುದು ? 
(ಉತ್ತರವನ್ನು ಕನ್ನಡ ಮತ್ತು ಆ೦ಗ್ಗ ಭಾಷೆಯಲ್ಲಿ ನೀಡಲು ವಿನಂತಿಸಿದೆ) 


